ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1329 

ಶ್ರೀ ಪ್ರಾಣೇಶ್‌ ಎಂ.ಕೆ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
18-03-2020 

ಮಾನ್ಯ ಕಂದಾಯ ಸಚಿವರು 


ಪತ್ತೆ ಉತ್ತರ 
(ಅ) ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 
ಅತಿವೃಷ್ಟಿಯಿಂದ "ಕಾಫಿ ತೋಟಗಳು” 
ಬಂದಿದೆ. 


ನಾಶವಾಗಿದ್ದು, ರೈತರು ತೀವ್ರ 
ಸಂಕಷ್ಟಕ್ಕೆ ಸಿಲುಕಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) 


ಬಂದಿದ್ದಲ್ಲಿ, ಈ ಕುರಿತು ಸರ್ಕಾರ 
ಕೈಗೊಂಡ ಕ್ರಮಗಳೇನು; 
(ಸಂಪೂರ್ಣ ಮಾಹಿತಿ ನೀಡುವುದು) 


ಚಿಕ್ಕಮಗಳೊರು ಜಿಲ್ಲೆಯಲ್ಲಿ 2019ರ ಆಗಸ್ಟ್‌ ತಿಂಗಳ ತೀವ್ರ 
ಮಳೆ ಹಾಗೂ ಭೂ ಕುಸಿತದಿಂದ 17,981.00 ಹೆಕ್ಟೇರ್‌ ಕಾಫಿ 
ಬೆಳೆ ಹಾನಿಯಾಗಿದ್ದು, ಜಂಟ ಸಮೀಕ್ಷೆ ವರದಿ ಪಡೆದು 
ಪರಿಹಾರ ತಂತ್ರಾಂಶದಲ್ಲಿ ವಿವರ ದಾಖಲಿಸಿ, ಒಟ್ಟು 12,895 
ರೈತರಿಗೆ ರೂ.40,78,00,000/-ಗಳ ಇನ್‌ಪುಟ್‌ ಸಬ್ಲಿಡಿ 
ಮೊತ್ತವನ್ನು ಆಯಾ ರೈತರ ಖಾತೆಗೆ ಜಮಾ ಮಾಡಲಾಗಿದೆ. 


(ಇ) 


ಸಂಕಷ್ನಕ್ಕೀಡಾದ ರೈತರಿಗೆ ಪರಿಹಾರ 
ನೀಡಲಾಗಿದೆಯೇ; ನೀಡಿದ್ದಲ್ಲಿ, 
ಅವರುಗಳ ಸಂಪೂರ್ಣ ಮಾಹಿತಿ 
ಹಾಗೂ ಪರಿಹಾರದ ಮೊತ್ತದ ವಿವರ 
ನೀಡುವುದು; 


ಜಿಲ್ಲೆಯಲ್ಲಿ ಕಾಫಿ ಹಾಗೂ ಇತರೆ ಬೆಳೆ ಹಾನಿ ಸೇರಿದಂತೆ ಒಟ್ಟು | 


26,934 ರೈತರಿಗೆ ರೂ.61,70,46,405/-ಗಳ ಮೊತ್ತದ 
ಪರಿಹಾರವನ್ನು ನೀಡಲಾಗಿದೆ. 
(ಫಲಾನುಭವಿಗಳ ಪೂರ್ಣ ಮಾಹಿತಿಯು 


http://parihara.karnataka.gov.in/Pariharahome 
ವೆಬ್‌ಸೈಟ್‌ ನಲ್ಲಿ ಲಭ್ಯವಿದೆ) 


(ಈ) 


ಪರಿಹಾರ ನೀಡದಿರುವ ರೈತರಿಗೆ 
ಯಾವ ಕಾಲಮಿತಿಯಲ್ಲಿ ಪರಿಹಾರ 
ನೀಡಲಾಗುವುದು (ವಿವರ 
ನೀಡುವುದು) 


ಅರ್ಹ ಎಲ್ಲಾ ರೈತರಿಗೆ ಇನ್‌ಪುಟ್‌ ಸಬ್ದಿಡಿ ನೀಡಲಾಗಿದೆ.” 


(ಉ) ಯಾವ ಯಾವ ಮಾನದಂಡಗಳನ್ನು 


ಆಧರಿಸಿ ಪರಿಹಾರ ನೀಡಲಾಗಿದೆ? 
(ವಿವರ ನೀಡುವುದು) 


ಪ್ರವಾಹದಿಂದ ಬೆಳೆಹಾನಿಯಾದ ರೈತರ ಬ್ಯಾಂಕ್‌ ಖಾತೆಗೆ 
ಪರಿಹಾರ ತಂತ್ರಾಂಶದ ಮೂಲಕ ನೇರವಾಗಿ ಇನ್‌ಮ*್‌ 
ಸಬ್ದಿಡಿ ಮೊತ್ತವನ್ನು ಜಮಾ ಮಾಡಲಾಗಿದೆ. 


ಎಸ್‌.ಡಿ.ಆರ್‌.ಎಫ್‌/ಎನ್‌.ಡಿ.ಆರ್‌.ಎಫ್‌ ಮಾರ್ಗಸೂಚಿಯಂತೆ | 
ಬೆಳೆಹಾನಿಯಾದ ಎಲ್ಲಾ ರೈತರಿಗೆ ಪರಿಹಾರ ನೀಡಲಾಗಿದೆ. 


2019ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ 
ಎಸ್‌.ಡಿ.ಆರ್‌.ಎಫ್‌/ಎನ್‌.ಡಿ.ಆರ್‌.ಎಫ್‌ ಮಾರ್ಗಸೂಚಿಗಳಲ್ಲಿ 
ನಿಗದಿಪಡಿಸಿರುವ ದರಕ್ಕಿಂತ ಹೆಚ್ಚುವರಿಯಾಗಿ ಪ್ರತಿ ಹೆಕ್ಟೇರ್‌ಗೆ 
ರೂ.10,000/- ಹೆಚ್ಚುವರಿ ದರದಲ್ಲಿ ಕೆಳಕಂಡಂತೆ ಇನ್‌ಪುಟ್‌ 
ಸಬ್ದಿಡಿಯನ್ನು ರೈತರ ಬ್ಯಾಂಕ್‌ ಖಾತೆಗೆ ನೇರವಾಗಿ ಜಮಾ 


ಮಾಡಲಾಗಿದೆ. ಹೆಚ್ಚುವರಿ ದರದ ಮೊತ್ತವನ್ನು ರಾಜ್ಯ 
ವಲಯದಡಿ ಭರಿಸಲಾಗುತ್ತದೆ. 
ಚೆಳೆ ವಿಧ ಮಾರ್ಗಸೂಚಿ ಪರಿಷ್ಮತ ದರ 
ಮಳೆಯಾಶಿತ j ರೂ.6800/- ರೊ.16800/ 
ನೀರಾವರಿ ರೂ.13500/- ರೂ.23500/ 
ಬಹುವಾರ್ಷಿಕ ರೂ.18000/- ರೂ.28000/ 


ಕಂಇ 152 ಟಿಎನ್‌ಆರ್‌ 2020 


ಈ ಅಶೋ 


ಕಂದಾಯ 


ಸಚಿವರು 


